a) 


“'  ಕರ್ನಾಟಿಕವಿಧಾನ ಪರಿಷತ್‌ 


ಸು. 1 "ಹಕ್ಕ ಗುರುತಿನ ಪ್ರಶ್ನೆ ಸಂಖ್ಯ H 631 
Mou ಸದಸ್ಯರ ಹೆಸರು : ಶ್ರೀ ಎಂ.ನಾರಾಯಣಸ್ವಾಮಿ 


3. ಉತ್ತರಿಸುವ ದಿನಾಂಕ > 04.03.2021 ~~ 


ತಮಿಳುನಾಡು ನಿಗದಿಗಿಂತ ಹೆಚ್ಚು 
ನೀರನ್ನು ಅಕ್ರಮವಾಗಿ 
ಬಳಸಿಕೊಂಡು ನದಿ. ಜೋಡಣೆ 
ಯೋಜನೆಯನ್ನು ಪ್ರಾರಂಭ 
ಮಾಡಲು ಹೊರಟಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಬಂದಿದ್ದಲ್ಲಿ ಇದನ್ನು ತಕ್ಷಣ | ತಮಿಳುನಾಡು ರಾಜ್ಯವು ಕೇಂದ್ರ ಸರ್ಕಾರಕ್ಕೆ ಸದರಿ ಯೋಜನೆಗೆ 
ನಿಲ್ಲಿಸಲು . . ಸರ್ಕಾರ | ತಾತ್ಮಿಕ ಅನುಮೋದನೆ ಹಾಗೂ ಆರ್ಥಿಕ ನೆರವು ಕೋರಿ 
ಕೈಗೊಂಡಿರುವ ಹಾಗೂ | ಬರೆದಿರುವ ದಿನಾಂಕ:05.01.2021ರ ಪತ್ರವು ಕಾವೇರಿ ಜಲ 
ಕೈಗೊಳ್ಳಲಿರುವ ಕಾನೂನು | ನಿರ್ವಹಣಾ ಪ್ರಾಧಿಕಾರದಿಂದ ರಾಜ್ಯದ ಅಭಿಪ್ರಾಯಕ್ಕಾಗಿ 
ಕ್ರಮಗಳೇನು? (ಸಂಪೂರ್ಣ ವಿವರ | ಸ್ಥೀಕೃತವಾಗಿದೆ. 

ನೀಡುವುದು) 


ತೆಮಿಳುನಾಡಿನ ಕೈಗೊಳ್ಳುತ್ತಿರುವ ಕಾವೇರಿ-ದಕ್ಷಿಣ ವೆಲ್ಲಾರ್‌ 
| ಯೋಜನೆಯ ಬಗ್ಗೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಜಲ 
ಸಂಪನೂಲ ಸಚಿವಾಲಯ, ಕೇಂದ್ರ ಜಲ ಆಯೋಗ ಹಾಗೂ 
ಕಾವೇರಿ ಜಲ ನಿರ್ವಹಣಾ ಪಾಧಿಕಾರಕ್ಸೆ ಬರೆದಿರುವ 
ದಿನಾಂಕ:17.02.2021ರ ಪತ್ರಗಳಲ್ಲಿ ರಾಜ್ಯದ ಆಕ್ಷೇಪಣೆಯನ್ನು 
ತಿಳಿಸಲಾಗಿದೆ. ತಮಿಳುನಾಡಿನ ಸದರಿ ಯೋಜನೆಯು ಕಾನೂನು 
ಹಾಗೂ ಇತರೆ ಅಂಶಗಳಿಗೆ ವಿರುದ್ಧವಾಗಿದ್ದ, ಯಾವುದೇ 
ತೀರುವಳಿ ನೀಡದಂತೆ ಮತ್ತು ರಾಷ್ಟೀಯ ಯೋಜನೆಯೆಂದು 
ಘೋಷಿಸದಿರುವಂತೆ ಕೋರಲಾಗಿದೆ. 


ಉತ್ತರಗಳು -] 


ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಪ್ರಧಾನ ಮಂತ್ರಿಗಳಿಗೆ 
ಹಾಗೂ ಕೇಂದ್ರ ಜಲ ಶಕ್ತಿ ಸಚಿವರಿಗೆ ದಿನಾ೦ಕ:01.03.2021 
ರಂದು ಬರೆದಿರುವ ಪತ್ರದಲ್ಲಿ ತಮಿಳುನಾಡು ರಾಜ್ಯವು 
ಕೈಗೊಂಡಿರುವ ಯೋಜನೆಯ ಬಗ್ಗೆ ರಾಜ್ಯದ ಆಕ್ಷೇಪಣೆಯನ್ನು 
ತಿಳಿಸಿ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರವು ತೀರುವಳಿ 


ನೀಡಬಾರದೆಂದು ಹಾಗೂ ಯೋಜನೆಯನ್ನು 
ಮುಂದುವರೆಸದಂತೆ ತಮಿಳುನಾಡು ರಾಜ್ಯಕ್ಕೆ ನಿರ್ದೇಶನ 
ನೀಡುವಂತೆ ಕೋರಲಾಗಿದೆ. 


ಸದರಿ ಯೋಜನೆಯ ಬಗ್ಗೆ ರಾಜ್ಯವು ತೆಗೆದುಕೊಳ್ಳಬೇಕಾಗಿರುವ 
ಕ್ರಮಗಳ ಬಗ್ಗೆ ದಿನಾಂಕ:22.02.2021ರ೦ದು ಜಲ ಸಂಪನ್ಮೂಲ 
ಸಚಿವರು ನವದೆಹಲಿಯಲ್ಲಿ ಕಾನೂನು ಮತ್ತು ತಾಂತಿಕ 
ಪರಿಣಿತರೊಂದಿಗೆ' ಹಾಗೂ ದಿನಾ೦ಕ:26.02.2021ರಂದು 
ಬೆಂಗಳೂರಿನಲ್ಲಿ ಜಲ ಸಂಪನ್ಮೂಲ ಸಚಿವರು ಹಾಗೂ ಗೃಹ 
ಮತ್ತು ಕಾನೂನು, ಸಂಸದೀಯ ಮತ್ತು ಶಾಸನಾ ರಚನೆಯ 
ಇಲಾಖಾ ಸಚಿವರು ಕಾನೂನು ಹಾಗೂ ತಾಂತ್ರಿಕ 


ತಂಡದೊಂದಿಗೆ ಕೂಲಂಕಷವಾಗಿ ಚರ್ಚಿಸಿರುತ್ತಾರೆ. 


SR 


ತಮಿಳುನಾಡು ರಾಜ್ಯವು ಕಾವೇರಿ ನ್ಯಾಯಾಧಿಕರಣದ ತೀರ್ಪಿನ 
-.| ಉಲ್ಲಂಘನೆಯಾಗಿ ಕಾವೇರಿ ಕಣಿವೆಯ ಹೆಚ್ಚುವರಿ ನೀರಿನ 
ಬಳಕೆಗಾಗಿ ಯೋಜಿಸಿರುವ ಕಾವೇರಿ-ವೆಲ್ಲಾರ್‌ ಯೋಜನೆಯನ್ನು 
ಕೈಗೊಳ್ಳದಂತೆ ಕ್ರಮವಹಿಸುವ ಎವಿಟ್ಕಿನಲ್ಲಿ, ರಾಜ್ಯವು 
.| ಕಾನೂನಾತಕವಾಗಿ ಹಾಗೂ . ಅಗತ್ಯವಿರುವ ಎಲ್ಲಾ 
ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಕಾನೂನು ತಂಡದೊಂದಿಗೆ 
ಸಮಾಲೋಚಿಸುತ್ತಿದ್ದು, ಕಾವೇರಿ ಕಣಿವೆಯಲ್ಲಿನ ರಾಜ್ಯದ 
ಹಿತಾಸಕ್ತಿಯನ್ನು ಕಾಪಾಡಲು ಕ್ರಮವಹಿಸಲಾಗುತ್ತಿದೆ. 


ಬಾ 
ಗ (ಬಿ.ಎಸ್‌. ಯಡೆಯನರಪ್ಪ) 
ಹ ; ' ಮುಖ್ಯಮಂತ್ರಿ 


